ಡಾ| ಚೆನ್ನಬಸಪ್ಪ ಎಸ್‌. ಸಾಟೀಲ* 


ಹೊಯ್ಸಳರಿಗೆ ““ಗಿರಿದುರ್ಗ ಮಲ? ಮತ್ತು *” ಕನಿವಾರ ನಿನ್ನಿ” 


ಬಿರುದುಗಳನ್ನಿತ್ತ ಉಚ್ಛಂಗಿದುರ್ಗ 


ಉಚ್ಚಂಗಿದುರ್ಗ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ 
ತಾಲ್ಲೂಕಿನಲ್ಲಿ ಹರಪನಹಳ್ಳಿಯಿಂದ ದಕ್ಷಿಣಕ್ಕೆ ೨೮ ಕಿ.ಮೂ. 
ದೊರದಲ್ಲಿದೆ. ಇಲ್ಲಿರುವ ಎತ್ತರವಾದ ಬೆಟ್ಟದಿಂದ 
ಇದಕ್ಕೆ ಉಚ್ಚಶೃಂಗ ಎಂದು ಬಂದ ಹೆಸರು ಮುಂದೆ 


ಉಚ್ಚಂಗಿಯಾಯಿತು. ಬೆಟ್ಟದ ಮೇಲೆ ಕೋಟೆ ಇರು 
ವುದರಿಂದ ಉ:ಕಂಗಿ ದುರ್ಗವೆಂದೂ ಕರೆಯುತ್ತಾರೆ. 


ಚ 


ಇದೊಂದಾ ಗಿರಿದುರ್ಗ. 


ಉಚ್ಚಂಗಿ ದುರ್ಗಕ್ಕೆ ಕೈತಯುಗದಲ್ಲಿ 
ತ್ರೇತಾಯುಗದಲ್ಲಿ ಕನಕಗಿರಿ, ಲ್ಲಿ 
ಉತ್ತುಂಗ ಪರ್ವತೆ ಮತ್ತು ಕಲಿಯುಗದಲ್ಲಿ ಉಚ್ಚಂ 
ಪರ್ವತವೆಂದು ಕರೆಯುತ್ತಿದ್ದ ಮಾಹಿಶಿಯನ್ನು ಇಲ್ಲಿರುವ 
ಕ್ರಿ.ಶ. ೧೦೬೪ರ ಶಾಸನವೊಂದು ಕಾರಣ ಸಹಿತ ನೀಡು 
ತ್ತದೆ. ಶಾಸನದ ಪಾಠ ಹೀಗಿದೆ : “ಕದಂಬವಾಡಿ ನಾಡ 
ಮಧ್ಯದೊಳ್ಳೊರುವಿಪ್ಪಂತಿರುು ದುಚ್ಚಂಗಿಯ ಪರ್ವತಂ 
ಅದಕ್ಕೆ ನಾಲ್ಕು ನಾಮವದೆಂತೆಂದೊಡೆ ಕೃತಯಖಗದೊಳು 


ಮೇಘನಾದನೆಂಬ ರಾಕ್ಷಸಮಪ್ಪುದರಿಂ ಮೇಘನಾದ 
ವೆಂಬುದು. ತ್ರೇತಯೋಳ್‌ ಹಿರಣ್ಯಕನಿವಾಸಮಾತನ 


ನಾರಾಯಣಂ ವಧೆಗೆಯ್ದಂದಿನೊಸಗೆಯೋಳ್‌ ಸ್ವರ್ಣ 
ವ್ರಿಷ್ಠಿ ಕರೆದುವರಿಂ ವೀರಕನಕಗಿರಿಯೆಂಬುದು ದ್ವಾಪರ 


ದೊಳುತ್ತುಂಗ ಮಹರಿಷಿ ಆಶ್ರಮೆಮಪ್ಪುದರಿಂ ಉತ್ತುಂಗ 
ಪರ್ವತವೆಂಬುದು ಕಲಿಯುಗದೊಳ್‌ ಉಚ್ಚಂಗಿಯಬ್ಬೆ 
ಯೆಂಬಳು ಮೊದಲಾಗಿ ಮೂವರು ಬ್ರಾಹ್ಮಣ ಕನ್ನಿಕೆ 
ಯರು ತಪಂಗೆಯ್ದೀಶ್ವರ ವರಪ್ಪಸಾದದಿಂ ದೇವತ್ವಮಂ 
ಪಡೆದರದರಿಂದುಚ್ಚಂಗಿಯರಾ ಪರ್ವತಮೆಂಬುದು. 


ಐದನೇ ಶತಮಾನದಲ್ಲಿ ಉಚ್ಚಂಗಿದುರ್ಗವು 
ಕದಂಬರ ಎರಡನೇ ರಾಜಧಾನಿಯಾಗಿತ್ತು. ಕದಂಬ 
ರವಿವರ್ಮನ (ಕ್ರಿ.ಶ. ೪೮೫-೫೧೪) ಸಹೋದರ 
ಶಿವರಥನು ಪ್ರಾಂತ್ಯಾಧಿಕಾರಿಯಾಗಿ ಉಚ್ಚಂಗಿಯಿಂದ 
ಆಳುತ್ತಿದ್ದನು. 


ಕಾಡುವಟ್ಟಿ ಎಂಬುವನು ಈ ಕೋಟೆಯನ್ನು 
ದೀರ್ಫ್ಥ ಕಾಲದವರೆಗೆ ಮುತ್ತಿ ಸ್ಥಳೀಯರನ್ನು ತನ್ನ 
ಶೌರ್ಯದಿಂದ ದಂಗುಬಡಿಸಿದರೂ ಅವನಿಂದ ಕೋಟೆ 
ಯನ್ನು ಗೆಲ್ಲಲಾಗದೆ ಹಿಂದುರುಗಿದನು.. ಇಂತಹ 
ಅಭೇದ್ಯವಾದ ಕೋಟೆಯನ್ನು ಚಾಲುಕ್ಕರ ಚೂಡಾಮಣಿ 
ಯೆಂದು ಕರೆಯಿಸಿಕೊಂಡ ರಾಜಾದಿತ್ಯನು ಆಳುತ್ತಿದ್ದಾಗ 
ಗಂಗ ವಂಶದ ಎರಡನೇ ವರಾರಸಿಂಹನು ಕ್ರಿ.ಶ. ೯೭೧ರಲ್ಲಿ 
ಕೋಟೆಯನ್ನು ಮುತ್ತಿ ವಶಪಡಿಸಿಕೊಂಡನು ಈ 


* ಉಪ ನಿರ್ದೇಶಕರು. ಪ್ರಶಾತತ್ತ್ಯ ಮತ್ತು ವಸ್ತುಸಂಗ್ರಹಾಲಯ ಇಲಾಖೆ, ಕರ್ನಾಟಕ ಸರ್ಕಾರ, ಮೈಸೂರು 

1 ಸೌತ್‌ ಇಂಡಿಯನ್‌ ಇನ್‌ಸ್ಕ್ರಿಪ್‌ಶನ್ಸ್‌, ಸಂ. 1X, ಭಾಗಿ, ಶಾಸನ ಸಂಖ್ಯೆ ೧೨೬. 

2 ಪಿಬಿ. ದೇಸಾಯಿ., ಎ ಹಿಸ್ಟರಿ ಆಫ್‌ ಕರ್ನಾಟಕ, ಪು. ೬೨ 

3 ಎಪಿಗ್ರಾಫಿಯ ಕರ್ನಾಟಿಕ, ಸಂ. 1], ಪ್ರವಣಬೆಳ್ಗೊಳ ೫೯, ಎಂ.ಎ.ಆರ್‌., ೧೯೧೦-೧೧, ಪು. ೩೭ 
ಇತಿಹಾಸ ದರ್ಶನ 


೧೫೭ 


ಜಯಿಸುವುದರಲ್ಲಿ ಚಾವುಂಡರಾಯನ 
ಪ್‌ ಮಹತ್ವದ್ವಾಗಿದ್ದುದರಿಂದ ಅವನಿಗೆ “ರಣರಂಗ 
ಎಂಬ ಬಿರು ದನ್ನು ಕೊಡಲಾಯಿತು. 


ಕ್ರಿ. ಶ. ೧೦೬೪ರಲ್ಲಿ ಕಲ್ಮಾಣ ಚಾಲುಕ್ಕ ಅರಸ 
ತ್ರೈಲೋಕ್ಯಮಲ್ಲನ ಮಗ ವಿಷ್ಣುವರ್ಧನ ವಿಜಯಾದಿತ್ಯ 
ದೇವ ನೊಳಂಬವಾಡಿ ೩೨೦೦೦ವನ್ನು ಆಳುತ್ತಿದ್ದಾಗ 
ದೇವಪಯ್ಯನು ಉಚ್ಚಂಗಿ ೩೦ನ್ನು ಆಳುತ್ತಿದ್ದನು.5 
ಹನ್ನೆರಡನೇ ಶತಮಾನದಲ್ಲಿ ನೊಳಂಬವಾಡಿ ೩೨೦೦೦ 


ವನ್ನು ಆಳುತ್ತಿದ್ದ ಪಾಂಡ್ಕರು ಉಚ್ಚಂಗಿಯನ್ನು ತಮ್ಮ 


ರಾಜಧಾನಿಯನ್ನಾಗಿ ವರಾಡಿಕೊಂಡರು. ರಾಯಪಾಂಡ್ಯ, 
ವೀರಪಾಂಡ್ಯ ವಂತ್ತು ವಿಜ ಸ | (ಕಾಮದೇವ) ಈ 


ಶದೆ pe 
ಮೇಕ ಚರಿತಾ 


೧೧೩೧ರ ಉಪ ಸಿಯನ್ನು ಗೆದ್ದ ನಾದರೂ ಅದರ 


ಸ 
೮ 

a 

ಗ 

ಆ 
(ಚೈ. 1 
VR 


[¥ 
ಕ್‌ 


Cd PR ಇದೆ ಬ್ಯ ಇತ ಗಾಣ ಎವಿ ಕಾಸೆ ಳು ಷು 
ಎರಡನೇ ಬಲ್ಲಾಳ ಉಟ ದಾದ ಗುದ್ದು ಘಟಿವ“5ರ 


ಉಚ್ಚಂಗಿಯ ' ಕಂದಕವು ಪಾತಾಳದಂತಿತ್ತು. 
ಉಚ್ಚಂಗಿಯು  ಅಪ್ಕದಿಕ್ಕುಗಳಷ್ಟು ಅಗಲ ಮತ್ತು 
ಆಕಾಶದಷ್ಟು ಎತ್ತರವಿದ್ದು, ಮೂರು ಲೋಕಗಳಲ್ಲಿ 
ಖ್ಯಾತಿ ಪಡೆದಿತ್ತು... ಬೋಳ ಅರಸನು ಹನ್ನೆರಡು 
ವರ್ಷಗಳ ಕಾಲ ಈ ಕೋಟೆಗೆ ಮುತ್ತಿಗೆ ಹಾಕಿದರೂ 
ಗೆಲ್ಲಲಾರದೆ ಹಿಂತಿರುಗಿದನು... ಇಂತಹ ಅಭೇದ್ಯ್ಮವಾದ 
ಕೋಟೆಯನ್ನು ಬಲ್ಲಾಳನು ಅಣೆಕಲ್ಲುಗಳನ್ನು ಆಡಿದಷ್ಟು 
ಸುಲಭವಾಗಿ ಗೆದ್ದನು. ಈ ಗಿರಿದುರ್ಗವನ್ನು ಗೆದ್ದುದರ 
ನೆನಪಿಗೆ “ಗಿರಿದುರ್ಗಮಲ್ಲ” ಎಂಬ ಬಿರುದನ್ನು ಪಡೆದನು. 
ಜಯವು ಶನಿವಾರ ಸಿದ್ಧಿ ಸಿದುದರಿಂದ “ಶನಿವಾರಸಿದ್ಧಿ” 
ಎಂಬ ಮತ್ತೊಂದು ಬಿರುದನ್ನು ಪಡೆದನು. ಯುದ್ಧದಲ್ಲಿ 
ಸೋತು ಸೆರೆಸಿಕ್ಕ ಪಾಂಡ್ಯ ಕಾಮದೇವನಿಗೆ ಅವನ ರಾಜ್ಯ 
ವನ್ನು ಬಿಟ್ಟುಕೊಟ್ಟು ಆಳಲು ಅನುಮತಿ ನೀಡಿದನು. 


ಬಿ. ಷೇಕ್‌ ಆಲಿ. 
5 ಸೌತ್‌ ಇಂಡಿಯನ್‌ ಇನ್‌ 
6 ಎಪಿಗ್ರಾಫಿಯ ಕರ್ನಾಟಿಕ, ಸ 
೧೩೭ ಮತ್ತು ೧೭೫, ಅರಸೀಕೆರೆ ೧೭೮ 


೧೫೮ 


ಎರಡನೇ ಬಲ್ಲಾಳನ ನಂತರ ಆಳಿದ ಎರಡನೇ 
ನರಸಿಂಹ, ಸೋಮೇಶ ರ, ಮೂರನೇ ನರಸಿಂಹ, 
ಮೂರನೇ ಬಲ್ಲಾಳ ಮುಂತಾದ ಹೊಯ್ಸಳ ಅರಸರು 
ಎರಡನೇ ಬಲ್ಲಾಳ ಪಡೆದ “ಗಿರಿದಾರ್ಗಮಲ್ಲ' ಮತ್ತು 


“ಶನಿವಾರಸಿದ್ದಿ” ಬಿರುದುಗಳನ್ನು ತಮ್ಮ ಹೆಸರು 
ಗಳೊಂದಿಗೆ ಸೇರಿಸಿಕೊಳು ವ ಸಂಪ್ರ್ರ ದಾಯವನ್ನು 


ಮುಂದುವರಿಸಿದರು. 
ಹೊಯ್ಸಳ 
ಬಂದವು. 


ಹೀಗೆ ಉ ಚ್ಮ ಗಿ ದುರ್ಗದಿಂದ 
ಅರನರಿಗೆ ಈ wh ಬಿರುದುಗಳು 


ವಿಜಯನಗರದ 


ಹ ಪನಹಳ್ಳಿ ಪಾಳೆ 


ಪತನದ ನಂತರ ಉಚ್ಚಂಗಿ 
ಯಗಾರರ ವಶವಾಯಿತು. ಈ 

ವಂಶದ ಮೂಲಪುರುಷ ದಾದಯ್ಯನಾಯಕ. ಈತನು 
ಚಿತ್ರದುರ್ಗದ ಪಾಳೆಯಗಾರನಾದ ಜಕ್ಕಣ್ಣನಾಯಕನ 
ಸಂಬಂಧಿಯಾಗಿದ್ದ. ಜಕ್ಕಣ್ಣನಾಯಕ ತನ್ನ ಮೇಲೆ 
ಯುದ್ಧಕ್ಕೆ ಬಂದ ಕೆಂಗಣ್ಣನಾಯಕನನ್ನು ಸೋಲಿಸಲು 
ದಾದಯ್ಯನು ಕೆಂಗಣ್ಣ 

ನಾಯಕನನ್ನು ಸೋಲಿಸಿದ. ಆಗಜಕ್ಕಣ್ಣನಾಯಕ ತನ್ನ 
ಮಗಳು ಹೊನ್ನಾಯಿ ನಾಯಕಿಯನ್ನು ದಾದಯ್ಯನಿಗೆ 
ಮದುವೆ ವಕಾಡಿ ಚಿತ್ರದುರ್ಗ ಪ್ರಾಂತ್ಯದ ಸ್ವಲ್ಪ 
ಮತ್ತು ಉಚ್ಚಂಗಿದುರ್ಗವನ್ನು ಬಳುವಳಿ 
ಯಾಗಿ ಕೊಟ್ಟ. ಮುಂದೆ 'ದಾದಯ್ಯ ಮತ್ತಾ ಜಕ್ಕಣ್ಣರ 
ನಡುವೆ ವಿರಸವುಂಟಾಗಿ ಯುದ್ಧ ನಡೆದಾಗ ಹೊನ್ನಾಯಿ 
ತನ್ನ ತಂದೆಗೆ. ಸಹಾಯ ಮಾಡಿದುದಕ್ಕೆ ದಾದಯ್ಯ 
ಅವಳನ್ನು ಉಚ್ಚಂಗಿದುರ್ಗದ ಮೇಲಿಂದ ತಳ್ಳಿ 


ನೆಂದು ಪ್ರತೀತಿ. 


ದಾವಯ್ಯನ ಸಹಾಯ ಕೇಳಿದ. 


ಕೊಂದ 


ಉತ್ತ ೦ಗಿದುರ್ಗದ ಬೆಟ್ಟ ಉತ್ತ ರ- ದಕ್ಷಿಣ ದಿಕಿ ವಲ್ಲಿ 
ಉದ್ದವಾಗಿ ಹರಡಿದೆ. ಅತ್ಯಂತ ಎತ್ತರವಾದ ಉತ್ತರ 
ತಂದಿಯಲ್ಲಿ ದುರ್ಗದ ಅಧಿದೇವತೆಯಾದ ಉಚ್ಚಂಗಿ 
ಯವಮ್ಮನ ದೇವಾಲಯವಿದೆ. ದೇವಾಲಯವು ಇತ್ತೀಚಿನ 


ವರ್ಷಗಳನ್ಲಿ ಸಂಪೂರ್ಣವಾಗಿ ಪುನರ್‌ ನಿರ್ಮಾಣ 
ಗೊಂಡಿದೆ. ದೇವಾಲಯದ ಮುಂದಿರುವ ಕಡಿದಾದ 


, ಹಿಸ್ಮರಿ ಆಫ್‌ ದಿ ವೆಸ್ಟರ್ನ್‌ ಗಂಗಾಸ್‌, ಪ್ರ. ೧೪೩. 
ಸ್ಕಿ)ಪ್‌ಶನ್ಸ್‌, ಸಂ. 1%, ಭಾಗ-೧, ಶಾಸನ ಸಂಖ್ಯೆ ೧೨೬ 
ಸಂ. 11. ಪ್ರವಣಬೆಳ್ಗೊಳ ೩೨೭, ಸಂ. ೪, ಚೆನ್ನರಾಯಪಟ್ಟಣ ೨೦೯, ಬೇಲೂರು ೭೨, 


ರರ 


ದಾರಿಯ ಇಕ್ಕೆಲಗಳಲ್ಲಿ ದೇವರ ಅರ್ಚಕರ ವಂಶದವರ 
ಮತ್ತು ದೇವರ ಸೇವೆಯಲ್ಲಿ ನಿರತರಾದವರ ಹಲವು 
ಮನೆಗಳಿವೆ. ಬೆಟ್ಟವು ಉತ್ತರ, ಪೂರ್ವ ಮುತ್ತು 
ಪಶ್ಚಿಮ ದಿಕ್ಕುಗಳಲ್ಲಿ ಕಡಿದಾಗಿದ್ದು ದಕ್ಷಿಣ ದಿಕ್ಕಿಗೆ ಇಳಿ 
ಜಾರಾಗಿದೆ. ಪುನಃ ದಕ್ಷಿಣ ಭಾಗದಲ್ಲಿ ಎತ್ತರಕ್ಕೆ ಹೋಗಿ 
ಇನ್ನೊಂದು ಚಿಕ್ಕ ಬೆಟ್ಟ ನಿರ್ಮಾಣವಾಗಿದೆ. ಎರಡು 
ಬೆಟ್ಟಗಳ ನಡುವೆ ಚಿಕ್ಕ ಬಯಲು ಇದೆ. ಎರಡು 
ಬೆಟ್ಟಗಳಿ ಸುತ್ತಲೂ ಕೋಟಿ ಇದೆ. ಬೆಟ್ಟದೆ ತುದಿ 
ಯನ್ನು ತಲುಪಲು ಒಂದೇ ದಾರಿಯಿದೆ... ಈ ದಾರಿ 
ಊರಿನಿಂದ ಪಶ್ಚಿಮಕ್ಕೆ ಸಾಗಿ ಬೆಟ್ಟ ವನ್ನು ಹತ್ತುತ್ತ 
ಮೊದಲ ಎರಡು ಬಾಗಿಲುಗಳನ್ನು ದಾಟಿ ಪಶ್ಚಿಮಾಭಿ 
ಮುಖವಾಗಿ ಸಾಗಿ ಮೂರನೇ ಬಾಗಿಲನ್ನು ದಾಟಿ ಬೆಟ್ಟ ಗಳ 
ಮಧ್ಯದ ಬಯಲನ್ನು ಸೇರುತ್ತದೆ. ಇಲ್ಲಿಂದ ಮುಂದೆ 
ಉತ್ತರ ದಿಕ್ಕಿಗೆ ಸಾಗಿ ನಾಲ್ಕು ಬಾಗಿಲುಗಳನ್ನು ದಾಟಿ 
ಬೆಟ್ಟದ ತುದಿಯನ್ನು ತಲುಪುತ್ತದೆ. ಈ ದಾರಿಯು 
ಬಳಸುದಾರಿಯಾಗಿರುವುದರಿಂದ ದಕ್ಷಿಣ ದಿಕ್ಕಿನಲ್ಲಿ ಬೆಟ್ಟ ಕ್ಕೆ 
ನೇರವಾಗಿ ಹತ್ತಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗು 
ತ್ತಿದೆ. ಈ ದಾರಿಯು ಹಿಂದಿನಿಂದಲೂ ಬಳಕೆಯಲ್ಲಿದೆ 
ಯಾದರೂ ಮೇಲಿರುವ ಕೋಟೆಯಲ್ಲಿ ಯಾವುದೇ ಬಾಗಿಲು 
ಇರುವ ಗುರುತುಗಳಿಲ್ಲ. ಈ ದಾರಿ ಕೋಟೆ ಬಿದಿರುವ 


ವಿ pe po ತಾಳಿತು ದಾ ಎಡೆ ಎದಿ ಹಾಜರು ) 
ಭಾಗದಲ್ಲಿ ಕೋಟೆಯನ್ನು ಹಾದು ಮುಂದೆ ಹೋಣನತ್ತದೆ. 


ಹೊರಗಿನಿಂದ ಕೋಟೆಯನ್ನು ಪ್ರವೇಶಿಸುವಾಗ 
ಸಿಗುವ ಮೊದಲನೇ ಬಾಗಿಲನ್ನು ಮಳಿ ಬಾಗಿಲೆಂದು 
ಕರೆಯುತ್ತಾರೆ. ಚೌಕಾಕಾರದ ಎರಡು ದೊಡ್ಡ 
ಕೊತ್ತಳಗಳ ಮಧ್ಯದಲ್ಲಿರುವ ಈ ಬಾಗಿಲು ದೂರದಿಂದ 
ಬೇಗನೆ ಗೋಚರಿಸುವುದಿಲ್ಲ. ಉತ್ತರಾಭಿಮುಖವಾಗಿ 
ರುವ ದೊಡ್ಡ ಬಾಗಿಲಿನ ಮೇಲೆ ಲಿಂಗವನ್ನು ಕೆತ್ತಿದೆ. 
ಎರಡು ಅನೆಗಳು ಲಿಂಗದ ಮೇಲೆ ನೀರನ್ನು ಸುರಿಯು 
ತ್ತಿವೆ. ಈ ಬಾಗಿಲಿನ ಹತ್ತಿರದಲ್ಲಿಯೇ ಎರಡನೇ 
ಬಾಗಿಲಿದೆ. ಇದೂ ಸಹ ಉತ್ತರಾಭಿಮುಖವಾಗಿರುವ 
ದೊಡ್ಡ ಬಾಗಿಲು. ಬಾಗಿಲಿನ ಮೇಲೆ ಗಣೇಶನ ಶಿಲ್ಪ 
ವದೆ. ದೊಡ್ಡ ಬಾಗಿಲಿನ ಪಕ್ಕದಲ್ಲಿ ಒಂದು ಚಿಕ್ಕ 
ಬಾಗಿಲಿದೆ. ದೊಡ್ಡ ಬಾಗಿಲನ್ನು ಮುಚ್ಚಿದಾಗ ಉಪ 
ಯೋಗಿಸಲು ಚಿಕ್ಕ ಬಾಗಿಲನ್ನು ನಿರ್ಮಿಸಲಾಗಿದೆ. ಈ 
ಬಾಗಿಲುಗಳಿರುವ ಗೋಡೆಯ ಮೇಲೆ ದೊಡ್ಡಗಾತ್ರದ 
ತೆನೆಗಳಿವೆ. ದಾರಿಯಲ್ಲಿ ಮುಂದೆ ಸಾಗುವಾಗ ದಾರಿಯ 


ಇತಿಹಾಸ ದರ್ಶನ 


ಪೂರ್ವಕ್ಕೆ ಆಯತಾಕಾರದ ದೊಡ್ಡ ಕಣಜವಿದೆ. ಇದರ 
ಗಾರೆ ಮಾಡಿದ ಗೋಡೆಗಳು ಮೇಲಕ್ಕೆ ಹೋದಂತೆ ಒಳಕ್ಕೆ 
ವಾಲುತ್ತವೆ. ಇದರ ಚಿಕ್ಕ ಬಾಗಿಲನ್ನು ನೆಲಮಟ್ಟ ದಲ್ಲಿ 
ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಇದರ 
ದಕ್ಷಿಣಕ್ಕೆ ವರ್ತುಲಾಕಾರದ ದೊಡ್ಡ ಬತೇರಿಯಿದೆ. 


x 
ನಿರ್ವಿಸದೆ 


ಮುಂದೆ ಎರಡನೆಯ ಕೋಟಿ ಎದುರಾಗುತ್ತದೆ. 
ಡು ಚೌಕಃ:ಕು:ರದ ಕೊತ್ತಳೆಗಳ ಮಧ್ಯದಲ್ಲಿ ಇಂಗ್ಲಿಷ್‌ 
ಆಕಾರದಲ್ಲಿ ಮೊದಲು ದಕ್ಷಿಣಕೆ ್ಯ ಆಮೇಲೆ ಪಶ್ಚಿಮಕ್ಕೆ 
ಗುವ ದಾರಿ ಪೂರ್ವಾಭಿಮುಖವಾಗಿರುವ ಮೂರನೇ 
ಬಾಗಿಲಿಗೆ ಕೊಂಡೊಯ್ಯುತ್ತದೆ. ದೊಡ್ಡದಾದ ಈ 
ಬಾಗಿಲು ಅನೇಕ ಕಂಬಗಳಿಂದ ಕೂಡಿದೆ. ಬಾಗಿಲಿನ 
ವಂದೆ ಉತ್ತರ ಗೋಡೆಗೆ ಹೊಂದಿಕೊಂಡು ಬಸವಣ್ಣನ 
ಚಿಕ್ಕ ದೇವಾಲಯವಿದೆ. ದೇವಾಲಯಕ್ಕೆ ಸುಂದರವಾಗಿ 
ಕೆತ್ತಲಾದ ೧೨-೧೩ನೇ ಶತಮಾನದ ಬಾಗಿಲನ್ನು ಅಳ 
ಪಡಿಸಲಾಗಿದೆ... ಕೋಟೆ ಬಾಗಿಲಿನ ಮುಂದೆ ದಕ್ಷಿಣ 
ಗೋಡೆಯಲ್ಲಿ ಒಂದು ಚಿಕ್ಕ ದಿಡ್ಡಿ ಬಾಗಿಲಿದೆ. 


4 


5) 
ಜೌ 


j 6 


¢ 


ಮೂರನೇ ಬಾಗಿಲಿನಿಂದ ಮುಂದೆ ಪಶ್ಚಿಮಕ್ಕೆ 
ಹೋದಾಗ ಎರಡು ಬೆಟ್ಟಗಳ ಮಧ್ಯದ ಬಯಲು 
ಪ್ರದೇಶವಿದೆ. ಇಲ್ಲಿಯ ದಾರಿಯಲ್ಲಿ ಪಶ್ಚಿಮಾಭಿಮುಖ 
ವಾಗಿ ಸಾಗುವಾಗ ಬಲಕ್ಕೆ ಬಸವಣ್ಣನ ಗುಡಿ ಇದೆ. 
ಇದರ ಪಕ್ಕದಲ್ಲಿ ೧೦-೧೧ನೇ ಶತವಕಾನದ ಅನೇಕ 
ಕಂಬಗಳು ಬಿದ್ದಿವೆ. ಇಲ್ಲಿಂದ ಮುಂದೆ ಸಾಗಿದರೆ ಎಡಕ್ಕೆ 
ಒಂದು ಬಾವಿ ಮತ್ತು ಆಯತಾಕಾರದ ಚಿಕ್ಕ ಕಣಜ 
ಮತ್ತು ಬಲಕ್ಕೆ ಮತ್ತೊಂದು ಬಾವಿ ಇದೆ. ಇಲ್ಲಿಂದ 


ಮುಂದೆ ಎರಡು ವಿಶಾಲವಾದ ಅಧಿಷಾ ನಗಳಿವೆ. 


ಅ 


ಇವುಗಳ ಮೇಲೆ ಅರಮನೆಯಂತಹ ಕಟ ಕಡಗಳಿದ್ದವೆಂದು 
ತೋರುತ್ತದೆ. ಇನ್ನೂ ಮುಂದೆ ಹೋದಾಗ ಗಣೇಶನ 
ದೇವಾಲಯವಿದೆ. ಇಲ್ಲಿಂದ ಒಂದು ದಾರಿ ಉತ್ತರಕ್ಕೆ 
ಬೆಟ್ಟಿದ ಮೇಲಿನ ಉಚ್ಚಂಗಿಯಮ್ಮನ ದೇವಾಲಯಕ್ಕೆ 
ಹೋಗುತ್ತದೆ, ದಕ್ಷಿಣಕ್ಕೆ ಹೋಗುವ ದಾರಿ ದಕ್ಷಿಣಕ್ಕಿ 
ರುವ ಚಿಕ್ಕ ಬೆಟ್ಟದ ಮೇಲೆ ಹೋಗುತ್ತದೆ. ಪಶ್ಚಿಮಕ್ಕೆ 
ಮುಂದೆ ಹೋಗುವ ದಾರಿ ಕೋಟಿಯ ಪಶ್ಚಿಮ ಬಾಗಿಲಿಗೆ 
ಹೋಗುತ್ತದೆ. ಈ ಬಾಗಿಲಿಗೆ ಹರಿಹರದ ಬಾಗಿಲೆಂದು 
ಹೆಸರು. ಬಾಗಿಲನ್ನು ವೈರಿಯ ಕಣ್ಣಿಗೆ ಕಾಣದಂತೆ 
ಮಾಡಲು ಮಂದೆ "1? ಆಕಾರದ ಗೋಡೆಯನ್ನು ಕಟ್ಟ 


೧೫೯ 


ಲಾಗಿದೆ. ದಕ್ಷಿಣ ಭಾಗದಲ್ಲಿರುವ ಚಿಕ್ಕ ಬೆಟ್ಟದ ಮೇಲೆ 
ಲಿಂಗವಿರುವ ಒಂದು ದೇವಾಲಯ ಮತ್ತು ಮೂರು 
ವರ್ತುಲಾಕಾರದ ಬತೇರಿಗಳಿವೆ. 


ಎರಡು ಬೆಟ್ಟಗಳ ಮಧ್ಯದ ಬಯಲಿನಿಂದ ಉತ್ತರಾ 
ಭಿವುಿಖವಾಗಿ ದೊಡ್ಡ ಬೆಟ್ಟವನ್ನು ಹತ್ತುವಾಗ ನಾಲ್ಕನೇ 
ಬಾಗಿಲು ಇದೆ. ಇದು ಶಿಥಿಲವಾಗಿದೆ. ಮುಂದೆ ಐದನೇ 
ನಾಗಿಲು ಇದೆ. ಎರಡು ಚೌಕಾಕಾರದ ಕೊತ್ತಳಗಳ 
ಮಧ್ಯದಲ್ಲಿರುವ ಬಾಗಿಲಿನ ಮೇಲೆ ಗಣೇಶನ ಶಿಲ್ಪವಿದೆ. 
ಆರು ಅಂಕಣಗಳ ಈ ಬಾಗಿಲಿನೊಳಗೆ ದಾರಿಯ ಇಕ್ಕೆಲ 
ಗಳಲ್ಲಿ ಕಟ್ಟೆಗಳಿವೆ. ಬಾಗಿಲಿನ ಒಳಗೆ ಪ್ರವೇಶಿಸುವಾಗ 
ಆಯತಾಕಾರದ ಬಾಗಿಲವಾಡದಲ್ಲಿ ಪ್ರವೇಶಿಸಿ ಮುಂದೆ 
ಹೊರ ಬರುವಾಗ ಕವರಾನಿನಿಂದ ಹೊರಬರುತ್ತೇವೆ. 
ಅಂದರೆ ಬಾಗಿಲಿನ ಒಳ ಮೈಯನ್ನು ಕಮಾನಿನಿಂದ 
ಅಲಂಕರಿಸಲಾಗಿದೆ. ಕವರಾನನ್ನು ಕಲ್ಲುಗಳನ್ನು ಕ್ರಮೇಣ 
ವಾಗಿ ಮುಂದೆ ಚಾಚಿ ಅವುಗಳ ಕೆಳಭಾಗವನ್ನು ಸ್ವಲ್ಪ 
ತುಂಡರಿಸಿ ಮಾದಲಾಗಿದೆ. ಬಾಗಿಲು 
ಇದೆ, ಇದೂ ಸಹಾ ಶಿಥಿಲವಾಗಿದೆ. ಇಲ್ಲಿಂದ ಮುಂದೆ 
ಹೋದಾಗ ಏಳನೆಯ ಮತ್ತು ಕೊನೆಯ ಬಾಗಿಲು ಇದೆ. 
ಈ ಬಾಗಿಲು ಇರುವ ಕೋಟೆ ಬಿದ್ದು ಹೋಗಿರುವುದರಿಂದ 
ಎತ್ತರವಾಗಿಲ್ಲ. 


ಸನುವ ಆ್ಲದವಮೊ 
CN ಧರ 6 


ಏಳನೇ ಬಾಗಿಲು ದಾಟಿದ ಮೇಲೆ ಬೆಟ್ಟದ ಮೇಲಿನ 
ಬಯಲು ಪ್ರದೇಶವನ್ನು ತಲುಪುತ್ತೇವೆ. ಇಲ್ಲಿ ಉತ್ತರ 
ತುದಿಯಲ್ಲಿ ಉಚ್ಚಂಗಿಯಮ್ಮನ ದೇವಾಲಯವಿದೆ. 
ಇದರ ದಕ್ಷಿಣಕ್ಕೆ ಚೌಕಾಕಾರದ ಕಡೆಗಾಪು (೮1೩661) ಇದೆ. 
ಉತ್ತರ ದಿಕ್ಕಿನ ಗೋಡೆಯಲ್ಲಿ ಬಾಗಿಲಿರುವ ಈ ಕಟ್ಟಡದ 
ನಾಲ್ಕು ಮೂಲೆಗಳಲ್ಲಿ ಚೌಕಾಕಾರದ ಕೊತ್ತಳಗಳಿವೆ. 
ಮೇಲಿನ ಕೈಪಿಡಿ ಗೋಡೆಯಲ್ಲಿ ಬಂದೂಕಾ ಕಿಂಡಿಗಳಿವೆ. 


೧೩೬೦ 


ಕೊತ್ತಳಗಳನ್ನು ಶೆನೆಗಳು ಮತ್ತು ಗಾರೆಯಲ್ಲಿ ಮಾಡಿದ 
ಮನುಷ್ಯರ ಉಬ್ಬು ಶಿಲ್ಪಗಳಿಂದ ಅಲಂಕರಿಸಿದೆ. ಕಡೆ 
ಗಾಪಿನ ಪೂರ್ವಕ್ಕೆ ಅರಿಶಿಣಹೊಂಡವೆಂಬ ನೀರಿನ ಹೊಂಡ 
ಇದೆ. ಮೊದಲಿನ ಕಡೆಗಾಪಿನ ದಕ್ಷಿಣಕ್ಕೆ ಮತ್ತೊಂದು 
ಕಡೆಗಾಪು ಇದೆ. ಇದರ ಮೂಲೆಗಳಲ್ಲಿ ವರ್ತುಲಾಕಾರದ 
ಕೊತ್ತಳಗಳಿವೆ. ಇದರ ಪಕ್ಕದಲ್ಲಿ ವರ್ತುಲ ಮತ್ತು 
ಆಯತಾಕಾರದ ಕಣಜಗಳು, ನೀರಿನ ದೊಣೆಗಳು ಇವೆ. 
ಎರಡನೇ ಕಡೆಗಾಪಿನ ನೈರುತ್ಯಕ್ಕೆ ಒಂದು ಮತ್ತು 
ದಕ್ಷಿಣಕ್ಕೆ ಮತ್ತೊಂದು ಬತೇರಿಗಳಿವೆ. ಇವುಗಳ ಮೇಲೆ 
ತೋಷುಗಳಿದ್ದುದಕ್ಕೆ ಗುರುತುಗಳಿವೆ. ಬೆಟ್ಟದ ದಕ್ಷಿಣ 
ಗದಲ್ಲಿ ವಿರೂಪಾಕ್ಷ ದೇವಾಲಯ, ಬಟ್ಟಲ ಬಾವಿ 
ಯೆಂದು ಕರೆಯುವ ಒಂದು ಚಿಕ್ಕ ದೊಣೆ ಮತ್ತು 
ದೊಡ್ಡದಾಗಿರುವ ಆನೆಯ ಹೊಂಡ ಇವೆ. 


ತರ ಪ್ರ 3 
ಉತ್ತರ-ದಕ್ಷಿಣವಾಗಿ ಹಬ್ಬಿರುವ ಎರಡು ಬೆಟ್ಟ 


ಸುತ್ತು ಕೋಟೆಗಳನ್ನು ಅಲ್ಲಲ್ಲಿ ಕಟ್ಟಲಾಗಿದೆ. ಕೋಟೆ 


ಮಧ್ಯವಂಗಾತ್ರದ ಕಲ್ಲುಗಳಿಂದ ಕಟ್ಟಲಾಗಿದೆ. 


` ಕೆಲವುಕಡೆ ಗಾರೆಯನ್ನೂ ಬಳಸಿದೆ. ಮತ್ತು ಕೆಲವುಕಡೆ 


ಬಂದೂಕು ಕಿಂಡಿಗಳನ್ನು ಅಳವಡಿಸಲಾಗಿದೆ. ಕೋಟೆ 
ಯಲ್ಲಿನ ಕೊತ್ತಳಗಳು ಚೌಕಾಕಾರ ಮತ್ತು ವರ್ತುಲಾ 
ಕಾರದಲ್ಲಿವೆ. ಕೋಟೆಯನ್ನು ಹಲವಾರು ಬಾರಿ ದುರಸ್ತಿ 
ವಾಡಿ ಕಟ್ಟಿ ರುವುದರಿಂದ ಈಗ ಕಾಣುವ ಕೋಟೆಯು 
ವಿಜಯನಗರ ಮತ್ತಿ ನಂತರದ ಕಾಲದ್ದು. 


ಕೋಟೆಯ ಹೊರಗೂ ೧೧-೧೨ನೇ ಶತಮಾನದ 
ಅನೇಕ ದೇವಾಲಯಗಳು, ಶಾಸನಗಳು, ಶಿಲ್ಪಗಳು, ವೀರ 
ಗಲ್ಲುಗಳು ಮತ್ತೂ ನೀರಿನ ಹೊಂಡಗಳು ಇವೆ. 


ಇತಿಹಾಸ ದರ್ಶನ 


